ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಗೇಣಿ ರಹಿತ ದೃಢೀಕರಣ ಪತ್ರದ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 
572 (846) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕರ್ನಾಟಿಕ ಭೂ ಸುಧಾರಣಾ ಕಾಯಿದೆಯಡಿ ಈ ದಿನಾಂಕಕ್ಕೆ ನಮೂನೆ-7 ಅಥವಾ 48ರಲ್ಲಿ ಯಾವುದೇ 
ವ್ಯಕ್ತಿಯು ಈಗ ಗೇಣಿ ಅರ್ಜಿಯನ್ನು ದಾಖಲಿಸಲು ಅವಕಾಶವಿರುವುದಿಲ್ಲ ಎ೦ಬ ಅಂಶ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಕರ್ನಾಟಕ ಭೂ ಸುಧಾರಣೆ ಕಾಯಿದೆಯಡಿ ಒಂದು ಗ್ರಾಮದ ಸ.ನಂ. ಜಮೀನಿನ ಗೇಣಿ 
ರಹಿತ ದೃಢೀಕರಣ ಪತ್ರವನ್ನು ಸಂಬಂಧಪಟ್ಟ ತಹಶೀಲ್ಮಾರ,ಳು ನೀಡುತ್ತಿದ್ದು, ಸದರಿ ದೃಢೀಕರಣ ಪತ್ರದ 
ಕೆಳಗೆ ಈ ದೃಢೀಕರಣ ಪತ್ರವು ಒಂದು ವರ್ಷದ ಅವಧಿಗೆ ಚಾಲ್ಲಿಯಲ್ಲಿರುತ್ತದೆ ಎಂದು ನಮೂದಿಸಿ 
ನೀಡುತ್ತಿರುವ ಅಂಶ ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಗೇಣಿ ಅರ್ಜಿಗಳನ್ನು ದಾಖಲಿಸಲು ಈಗ ಅವಕಾಶ ಇಲ್ಲದೆ ಇರುವುದರಿಂದ ತಹಶೀಲ್ದ್ಮಾರ)ವರ 
ಕಛೇರಿಯಲ್ಲಿ ನೀಡುತ್ತಿರುವ ಗೇಣಿ ರಹಿತ ದೃಢೀಕರಣ ಪತ್ರದ ಕೆಳಗೆ ಈ ದೃಢೀಕರಣ ಪತ್ರವು ಒಂದು 
ವರ್ಷ ಚಾಲಿಯಲ್ಲಿ ಇರುತ್ತದೆ ಎಂಬ ಷರತ್ತನ್ನು ತೆಗೆದುಹಾಕಲು ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಸರ್ಕಾರ ಕ್ರಮ ಜರುಗಿಸುವುದೇ? (ಸ್ಪಷ್ಟ ಉತ್ತರ ನೀಡುವುದು) 


